ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 23ನೇ ಮಾರ್ಜ್‌, 2020 


ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲ್ಲೂಕಿನ ಸರ್ಕಾರಿ ಶಾಲೆಗಳ ಆಸ್ಲಿ ಕುರಿತು 
ಶ್ರೀ ಹೆಜ್‌.ಎಂ.ರಮೇಶ ಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು) - 


1467 (1736) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲ್ಲೂಕಿನಲ್ಲಿ ಇರುವ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ 
ಹೆಸರಿನಲ್ಲಿ ಎಷ್ಟು ಆಸ್ಲಿ ಇರುತ್ತದೆ; ಇವುಗಳನ್ನು ಶಾಲೆ ಹೆಸರಿನಲ್ಲಿ ನೋಂದಾಯಿಸಿದೆಯೇ ; ಇಲ್ಲದೆ 
ಇದರೆ, ಕಾರಣವೇನು ; (ಪ್ರತ್ಯೇಕವಾಗಿ ಶಾಲೆಗಳ ವಿವರ ನೀಡುವುದು) 


(ಆ) ಕಳೆದ 3 ಆರ್ಥಿಕ ವರ್ಷದಲ್ಲಿ ಯಲಹಂಕ ಕ್ಲೇತ್ರ ಶಿಕ ಣಾಧಿಕಾರಿ ಕಾರ್ಯಾಲಯದಲ್ಲಿ ಲೆಕ್ಕ ಪತ್ರಗಳಿಗೆ 
ಸಂಬಂಧಿಸಿದಂತೆ ಆಡಿಟ್‌ ಆಗಿದೆಯೇ ; ಆಗಿದ್ದಲ್ಲಿ ಆಕ್ಷೇಪಣೆಗಳು ಇದೆಯೇ ; ಇದರೆ, ಅದರ ಮೇಲೆ ಏನು 
ಕ್ರಮ ಆಗಿದೆ; (ಆಡಿಟ್‌ ವರದಿ ಪ್ರತಿ ನೀಡುವುದು) 


(ಇ) ಯಲಹಂಕ ಕ್ಲೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯದಲ್ಲಿರುವ ಶಿಕ್ಷಕೇತರ ಸಿಬ್ಬಂದಿ ಎಷ್ಟು ; ಇವರು 
ಎಷ್ಟು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ; (ವಿವರ ನೀಡುವುದು) 


(ಈ) ಕಳೆದ 3 ವರ್ಷ ಅವಧಿಯಲ್ಲಿ ಯಲಹಂಕ ತಾಲ್ಲೂಕಿನಲ್ಲಿ1 ರಿಂದ 10ನೇ ತರಗತಿಯಲ್ಲಿ ವ್ಯಾಸಂಗ 
ಮಾಡುತ್ತಿರುವ ಸರ್ಕಾರಿ ಶಾಲೆಗಳ ಮಕ್ಕಳ ಸಂಖ್ಯೆ ಎಷ್ಟು ; ಇವರಿಗೆ ಎಷ್ಟು ಶೂ ಮತ್ತು ಸಾಕ್ಸ್‌ 
ನೀಡಲಾಗಿದೆ; (ವಿವರ ನೀಡುವುದು) 


(ಉ) ಕಳೆದ 3 ವರ್ಷಗಳಲ್ಲಿ ಯಲಹಂಕ 8.£.೦ ಎಷ್ಟು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿರುತ್ತಾರೆ ? (ವಿವರ 
ನೀಡುವುದು) 


